ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 17 ನೇ ಮಾರ್ಚ್‌, 2020 


ರೂ.100.00 ಕೋಟಿಗೂ ಹೆಚ್ಚು ಬಂಡವಾಳ ಹೂಡಿದ ಕಾರ್ಬ್ಯಾನೆಗಳ ವಿವರ 
ಡಾ|| ವೈ. ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ):- 
1062 (1255) ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ.- 


(ಅ) ರಾಜ್ಯದಲ್ಲಿ ರೂ.100.00 ಕೋಟಿಗೂ ಹೆಚ್ಚು ಬಂಡವಾಳ ಹೂಡಿದ ಕಾರ್ಯಾನೆಗಳು ಎಷ್ಟು; ಅವುಗಳ ಹೆಸರು ಮತ್ತು 
ಪಟ್ಟಿಯನ್ನು ನೀಡುವುದು; 


(ಅ) ಈ ಕಾರ್ಲಾನೆ / ಉದ್ದಿಮೆಗಳಿಂದ ಕಳೆದ 5 ವರ್ಷಗಳಲ್ಲಿ ಸಿ.ಎಸ್‌.ಆರ್‌. ಸ್ಕೀಂ ನ ಅಡಿಯಲ್ಲಿ ಎಷ್ಟು ಹಣವನ್ನು ಬಿಡುಗಡೆ 
ಮಾಡಲಾಗಿದೆ; ಮತ್ತು ಯಾವ ಕೆಲಸವನ್ನು ಕೈಗೊಳ್ಳಲಾಗಿದೆ? (ಜಿಲ್ಲಾವಾರು ಕಾರ್ಯಾನೆ/ ಉದ್ದಿಮೆವಾರು ವಿವರಗಳನ್ನು 
ನೀಡುವುದು) 


